ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ 778(878) 


ಹು ಕ್ಲ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


20/09/2021. 


ಮರಿತಿಬ್ಬೇಗೌಡ(ಶಿಕ್ಷಕರ ಕ್ಷೇತು 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ' 


ಕ್ರಸಂ ಪ್ರಶ್ನೆ ಉತ್ತರ 
ಅ) ಅನುದಾನಿತ ಕಾಲಾ ಕಾಲೇಜುಗಳನ್ಲಿ ` ಕಾರ್ಯ | 
ನಿರ್ವಹಿಸುತ್ತಿರುವ ಬೋಧಕ/ಬೋಧಕೇತರರಿಗೆ ಬಂದಿದೆ. 
“ಆರೋಗ್ಯ ವಿಮಾ ಯೋಜನೆ" ಇಲ್ಲದಿರುವುದು 
ಸರ್ಕಾರದ ಗಮನಕ್ಕೆ “ಬಂದಿದೆಯೇ; 
ಆ) ಇದರಿಂದಾಗಿ ಬೋಧಕ/ಯಜೋಧಕೇತರರಿಗೆ ತೊಂದರೆ 
ಉಂಟಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. 
ಬಂದಿದೆಯೇ; 
5) ಸದರಿಯವೌಗೂ ಆರೋಗ್ಯ ಸಂಜೀವನಿ ಸರ್ನಾ `ಸಾರಾಗ ಚತ ಪಡೆದ ನಂತರ 
ಯೋಜನೆ"ಯನ್ನು ವಿಸ್ತರಿಸದಿರಲು ಕಾರಣಗಳೇನು; | ಸದರಿ ಮೊತ್ತವನ್ನು ನಿಯಮಾನುಸಾರ ಪರಿಶೀಲಿಸಿ 
(ಮಾಹಿತಿ ನೀಡುವುದು) ಹಿಂಬರಿಸಲಾಗುತ್ತಿತ್ತು ಪ್ರಸ್ತುತ ಜ್ಯೋತಿ ಸಂಜೀವಿನಿ 
[ಹಾನ್‌ ನಾನಾಮ್ಸ್‌ ಇಕೋನ್ಸ ಸಂಡಾನನ] ಯೋಜನೆಯಡಿ ' ನಗದು ರಹಿತ ಚಿಕಿತ್ಸೆಯನ್ನು 
ಯೋಜನೆ"ಯನ್ನು ಕಲ್ಪಿಸಲಾಗುವುದು? ನೀಡಲಾಗುತ್ತಿದೆ. ಆದರೆ ಅನುದಾನಿತ ಶಾಲಾ 


| ಪರಿಗಣಿಸಲಾಗುವುದಿಲ್ಲ. 


ಕಾಲೇಜುಗಳ ನೌಕರರು ಕರ್ನಾಟಕ ಶಿಕ್ಷಣ ಅಧಿನಿಯಮ- 
1983 ಮತ್ತು ಅದರಡಿ ರಚಿಸಲ್ಪಟ್ಟ ಕರ್ನಾಟಕ ಶಿಕ್ಷಣ 
ಸಂಸ್ಥೆಗಳ (Classification, Regulation and 
Prescrition of Curricula) ನಿಯಮಗಳು-1995ರ 
ವ್ಯಾಪ್ತಿಗೆ ಒಳಪಡುತ್ತಾರೆ ಇವರನ್ನು ಸರ್ಕಾರಿ ನೌಕರರೆಂದು 


ಮುಂದುವರೆದು, ಅನುದಾನಿತ ಶಿಕ್ಷಣ ಸಂಸ್ಥೆಗಳ 
ಸಿಬ್ಬಂದಿಗಳು ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ 
ಹಾಜರಾತಿ) ನಿಯಮಗಳು-1963ರ ವ್ಯಾಪಿಗೆ 
ಒಳಪಡುವುದಿಲ್ಲ ಹಾಗೂ ಕರ್ನಾಟಕ ಶಿಕ್ಷಣ 
ಸಂಸ್ಥೆಗಳು(ಖಾಸಗಿ. ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢ 
ಶಿಕ್ಷಣ ಸಂಸ್ಥೆಗಳ ನೌಕರರ ನೇಮಕಾತಿ ಮತ್ತು ಸೇವಾ 
ಷರತ್ತು ಹಾಗೂ ನಿಬಂಧನೆಗಳು) ನಿಯಮಗಳು 1999ರ 


ಅನುಬಂಧ -। (3) ರನ್ನಯ ವೈದ್ಯಕೀಯ ವೆಚ್ಚ 
ಮರುಪಾವತಿ - ಸೌಲಭ್ಯಕ್ಕೂ ಅರ್ಹರಾಗಿರುವುದಿಲ್ಲ. 
ಆದುದರಿಂದ ಅನುದಾನಿತ ಸಿಬ್ಬಂದಿಗಳು ಜ್ಯೋ 


ಸಂಜೀವಿನಿ ಯೋಜನೆಯ ವ್ಯಾಪ್ತಿಗೆ ಬರುವುದಿಲ್ಲ. 


ಸಂಖ್ಯೆ ಇಪಿ 327 ಎಸ್‌ಐಎಸ್‌ 2021 


ಹಾಗೂ ಸಕಾಲ ಸಚಿವರು 


